ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 922 (465) 
ಸದಸ್ಯರ ಹೆಸರು ಡಾ; ಚಂದ್ರಶೇಖರ ಬಿ. ಪಾಟೇಲ್‌ 
(ಪದವೀಧರ ಕ್ಷೇತ್ರ) 

ಉತ್ತರಿಸುವ ದಿನಾಂಕ 10.03.2021 
ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 
ಕ್ರಸಂ. ಪ್ರಶ್ನೆ ಉತ್ತರ 

(ಅ) ರಾಜ್ಯದ ಕಂದಾಯ ಇಲಾಖೆಯಡಿ ಹಾಲಿ | ಕಂದಾಯ ಇಲಾಖೆಯಲ್ಲಿ ಒಟ್ಟು- ೨850 ಗ್ರಾಮ 

ಕಾರ್ಯನಿರ್ವಹಿಸುತ್ತಿರುವ ಗ್ರಾಮ | ಸಹಾಯಕರು ಮಿತ ವೇತಸದ ಆಧಾರದ ಮೇಲೆ 


ಸಹಾಯಕರ ಸಂಖ್ಯೆ: ಎಷ್ಟು; (ಜಿಲ್ಲಾವಾರು 
ಮಾಹಿತಿ ನೀಡುವುದು) 


ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಜಿಲ್ಲಾವಾರು 
ಮಾಹಿತಿಯನ್ನು ಅನುಬಂಧದಲ್ಲಿ ನೀಡಿದೆ. 


(ಅ) 


ಸದ್ಯದ ನೌಕರರಿಗೆ ನೀಡುತ್ತಿರುವ ಮಾಸಿಕ 
ವೇತನ ಎಷ್ಟು, ಇವರು ಕಳೆದ 0 
ವರ್ಷಗಳಿಂದ ಕಡಿಮೆ ವೇತನಕ್ಕೆ ಕೆಲಸ 
ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ? 


ಗ್ರಾಮ ಸಹಾಯಕರು ಮಿತ ವೇತನದ ಆಧಾರದ 
ಮೇಲೆ ಕಾರ್ಯ ನಿರ್ವಹಿಸುತ್ತಿದ್ದು ಸದರಿಯವರಿಗೆ 
ಮಾಸಿಕ ಮಿತವೇತನವನ್ನು ಕಾಲಕಾಲಕ್ಕೆ ಹೆಚ್ಚಳ 
ಮಾಡಲಾಗಿದೆ. ಸರ್ಕಾರದ ಆದೇಶ ಸಂಖ್ಯೆ; ಕಂಇ 
83 ಬಿಎಸ್‌ಐ 201, ದಿನಾಂಕ:26.3.2018ರಲ್ಲಿ 
ದಿನಾಂಕ:01.04.2018ರಿಂದ ಅನ್ವಯವಾಗುವಂತೆ 
ಮಾಸಿಕ ಮಿತವೇತನವನ್ನು ರೂ.10,000/- ದಿಂದ 
ರೂ.2,000/-ಗಳಿಗೆ ಹೆಚ್ಚಿಸಿ ಆದೇಶಿಸಲಾಗಿದೆ. 


(3) 


ಹಾಗಿದ್ದಲ್ಲಿ ಗ್ರಾಮ ಸಹಾಯಕರನ್ನು ಸರ್ಕಾರ 
ಗ್ರೂಪ್‌ “ಡಿ” ದರ್ಜೆ ನೌಕರರೆಂದು ಪರಿಗಣಿಸಿ 
ಆದೇಶ ಹೊರಡಿಸುವುದು ಯಾವಾಗ? 


ಮಾನ್ಯ ಸರ್ವೋಚ್ಛ ನ್ಯಾಯಾಲಯವು. ಸಿವಿಲ್‌ 
ಅಪೀಲು ಸಂಖ್ಯೆ:4559-4562/1998ರಲ್ಲಿ ದಿನಾಂಕ; 
06.1.2003 ರಂದು ನೀಡಿರುವ ತೀರ್ಪಿನ ಅನುಸಾರ 
ಗ್ರಾಮ ಸಹಾಯಕರ ಸೇವೆಯನ್ನು ಸಕ್ರಮೀಕರಿಸಲು 
ನಿಯಮಾನುಸಾರ ಅವಕಾಶವಿರುವುದಿಲ್ಲ. 


ಸಂಖ್ಯೆ: ಕಂಇ 46 ಬಿಎಸ್‌ಐ 2೦21 


we 
್‌ 
(ಆಶ್‌. ಅಶೋಕ) 


ಕಂದಾಯ ಸಚಿವರು 


ಪ್ರಶ್ನೆಸಂಖ್ಯೆ: 922 ಗೆ ಅನುಬಂಧ 


ಕ್ರ.ಸಂ ಜಿಲ್ಲೆ ಕಾರ್ಯನಿರ್ವಹಿಸುತ್ತಿರುವ 
ಗ್ರಾಮ ಸಹಾಯಕರ ಸಂಖ್ಯೆ 
01 ಬೆಂಗಳೂರು ನಗರ 200 
02 ಬೆಂಗಳೂರು ಗ್ರಾಮಾಂತರ | 180 
03 ರಾಮನಗರ 235 
04 ಕೋಲಾರ 231 
05 ಚಿಕ್ಕಬಳ್ಳಾಪುರ 268 
06 ತುಮಕೂರು 652 
o7 ಚಿತ್ರದುರ್ಗ 34 
08 ದಾವಣಗೆರೆ 252 
09 $ಿವಷಾಗ್ಗ 323 
10 ಮೈಸೂರು 424 
n ಮಂಡ್ಯ 490 
12 ಚಾಮರಾಜನಗರ 240 
13 ಹಾಸನ 470 
14 ತೆತ್ಕಮಗಳೂಡ 240 
15 ಫೂಡಗು 133 
16 pre ಕನ್ನಡ 345 
w ಉಡುಪಿ 223 
Fy ಚಳಗಾವ 735 
9 ವಿಜಯಪುರ 343 
20, ಜಾಗಲತಾವಿ 346 
2 ಧಾರವಾಡ 235 
22 ಗದಗೆ i 196 
23 ಹಾವೇರಿ 366 
24 ಕಾರವಾರ (ಉ.ಕ) 400 
25 ಬೀದರ್‌ 350 
26" "| ಕಲಬುರಗಿ 426 
2 ಯಾದಗಿರಿ 2n 
28 ರಾಯಚೂರು 334 
29 ಕೊಪ್ಪಳ 26 
30 ಬಳ್ಳಾರಿ 445 
ಒಟ್ಟು 9850 


